ಮಾನ್ಯರೆ, 


ಕರ್ನಾಟಿಕ ಸರ್ಕಾರ 
ಸಂಖ್ಯೆ: ಸಿಆಸುಇಆಸು 12 ಇಸಪ 2020 ಕರ್ನಾಟಕ ಸರ್ಕಾರದ ಸಚಿವಾಲಯ 
ಬಹುಮಹಡಿ ಕಟ್ಟಿಡ 
ಬೆಂಗಳೂರು, ದಿನಾ೦ಕ:22.10.2021 


ಇವರಿಂದ: 

ಸರ್ಕಾರದ ಕಾರ್ಯದರ್ಶಿ 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 
(ಆಡಳಿತ ಸುಧಾರಣೆ) 

ಬಹುಮಹಡಿ ಕಟ್ಟಡ, 

ಬೆಂಗಳೂರು. 


ಇವದಿಗೆ: 

ಕಾರ್ಯದರ್ಶಿ, | 
ಕರ್ನಾಟಿಕ ವಿಧಾನ ಪರಿಷತ್‌ ಸಚಿವಾಲಯ 
ವಿಧಾನಸೌಧ, ಬೆಂಗಳೂರು. -: 


ವಿಷಯ: ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ ರಘು ಆಚಾರ್‌ 
(ಸ್ಮಳೀಯ ಸಂಸ್ಕೆಗಳ ಕ್ಲೇತು ಇವರ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 
544 ಗೆ ಉತ್ತರಿಸುವ ಬಗ್ಗೆ. 


ಉಲ್ಲೇಖ: ಅ.ಸ.ಪತ್ರ ಸಂಖ್ಯೆ:ಸಿಆಸುಇ/98/ರಾಸ/2020, ದಿನಾ೦ಕ:18.09.2020 
" ಸ್‌ 


ಮೇಲ್ಕಂಡ ವಿಷಯ ಮತ್ತು ಉಲ್ಲೇಖಕ್ಕೆ ಸಂಬಂಧಿಸಿದಂತೆ, ಮಾನ್ಯ ವಿಧಾನ ಪರಿಷತ್‌ 
ಸದಸ್ಯರಾದ ಶ್ರೀ.ಜಿ ರಘು ಆಚಾರ್‌ (ಸ್ಥಳೀಯ ಸಂಸ್ಥೆಗಳ ಕ್ಲೇತು ಇವರ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ 
ಸಂಖ್ಯೆ544 ಕೆ ಸಂಬಂಧಿಸಿದ ಉತ್ತರದ 15 ಪ್ರತಿಗಳನ್ನು ಹಾಗೂ 5ಂೇ €೦py ಅನ್ನು 
ಇ-ಮೇಲ್‌ ವಿಳಾಸ:questionsklc@karnataka.gov.in ಗೆ ಕಳುಹಿಸಲಾಗಿದೆ ಎಂದು ತಿಳಿಸಲು . 


 ವಿರ್ದೇಶಿಸಲ್ಪಟ್ಟಿದ್ದೇನೆ. 


. ತಮ್ಮ ವಿಶ್ಯಾಸಿ, 


NE ಮ 
(ಎನ್‌. ಎ ಯಿತಿದೇವಿ) pa us| ಅ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, 
(ಆಡಳಿತ ಸುಧಾರಣೆ-ಕಾರ್ಯಾಧ್ಯಯನ). 


' ತರ್ನಾಟಕ ವಿಧಾನ ಪರಿಷತ್ತು 


| ಸದಸ್ಯರ ಹೆಸರು ' : | ಶ್ರೀಜಿ. ರು ಆಚಾರ್‌ (ಸ್ಠಳೀಯ ಸಂಸ್ಥೆಗಳ ಕ್ಷೇತ್ರ) 
| ಚುಕ್ಕೆ ರಹಿತ ಪ್ರಶ್ನೆ ಸಂಖ್ಯೆ 544 S-OT: RAN 
|ಉತ್ತರಿಸುವಸಚಿವರು '. |: | ಮಾನ್ಯ ಮುಖ್ಯಮಂತ್ರಿಗಳು - 
"| ಕ್ರಮ |. ಪ್ರಶ್ನೆ ' . ಉತ್ತರ 
'ಸಂಖ್ಯೆ oo oe \ 
1 ಕರ್ನಾಟಕ ' ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ 
ಸರ್ಕಾರದಿಂದ ಜಿಲ್ಲಾ "ಉಸ್ತುವಾರಿ ಹೌದು 
ಕಾರ್ಯದರ್ಶಿಗಳ ನೇಮಕವಾಗಿದೆಯೇ: ` 1 ಸಿಆಸುಇ ೦9 ಇಸಪ 2020, 
(ಮಾಹಿತಿ ನೀಡುವುದು) . . ದಿವಾಂಕ:01/07/2020 ರ 
ನ ಅಧಿಸೂಚನೆ 
(ಲಗತ್ತಿಸಿದೆ). 


2 | ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು, ಕಳೆದ 2 ಅನುಬಂಧ-1 ರಲ್ಲಿ 
ವರ್ಷದ ಅವಧಿಯಲ್ಲಿ ಎಷ್ಟು ಜಿಲ್ಲಾವಾರು ಸಭೆ ಲಗತ್ತಿಸಿದೆ. 

"| ಸಡೆಸಿದ್ಧಾರೆ; ಹಾಗೂ ಎಷ್ಟು ಜಿಲ್ಲಾ' ಪ್ರವಾಸ 
ಕೈಗೊಂಡಿದ್ದಾರೆ? (ಮಾಹಿತಿ ಒದಗಿಸುವುದು) 


py > KM 


© 


ಸಂಖ್ಯೆ: ಸಿಆಸುಇಆಸು 12 ಇಸಪ 2020 


ಅನುಬಂಧ-1 


ಜಲ್ಲೆಯ ಹೆಸರು 


ಉತ್ತರ 


ದಾವಣಗೆರೆ 


ದಾವಣಗೆರೆ ' ಜಿಲ್ಲೆಯಲ್ಲಿ ಶ್ರೀ. ಎಸ್‌.ಆರ್‌. ಉಮಾಶಂಕರ್‌, 
ಭಾ.ಆ.ಸೇ, ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಪ್ರಾಥಮಿಕ 
ಹಾಗೂ ಪ್ರೌಢ ಶಿಕ್ಷಣ ಇಲಾಖೆ, ಬೆಂಗಳೂರು ಹಾಗೂ ಮಾನ್ಯ 
ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು ಇವರು ಕಳೆದ 
ಎರಡು (2 ವರ್ಷದಲ್ಲಿ ಒಟ್ಟು 16 ಸಭೆಗಳನ್ನು ನಡೆಸಿರುತ್ತಾರೆ. ' 
(ದಿ: 29/01/2019, 04/02/2019, 16/03/2019, 06/05/2019, 
05/08/2019, 12/09/2019, 19/12/2019, 23/01/2020, 
03/04/2020, - 10/04/2020, 04/05/2020, 11/05/2020, 
20/05/2020, 15/06/2020, 10/07/2020 ಮತ್ತು 29/08/2020. 


* 2019 ರಲ್ಲಿ ತಾಲ್ಲೂಕು ಮಟ್ಟದಲ್ಲಿ ಹರಿಹರ ಮತ್ತು 
ಹೊನ್ನಾಳಿ ತಾಲ್ಲೂಕುಗಳಲ್ಲಿ ನೆರೆ ಹಾವಳಿ ಪ್ರದೇಶಗಳಿಗೆ 
ಭೇಟಿ ನೀಡಿ, ಪರಿಶೀಲನೆ ನಡೆಸಿರುತ್ತಾರೆ. 

' « 2019 ರಲ್ಲಿ ದಾವಣಗೆರೆ ತಾಲ್ಲೂಕು ಮತ್ತು ಜಗಳೂರು 
ತಾಲ್ಲೂಕಿನಲ್ಲಿ ಕುಡಿಯುವ ವೀರಿನ ಸಮಸ್ಯೆ ಮತ್ತು 
ಗೋಶಾಲೆ ತಪಾಸಣೆ ಕೈಗೊಂಡಿರುತ್ತಾರೆ. 


ಚಿಕ್ಕಬಳ್ಳಾಪುರ 


ಕ್ರ.ಸಂ. ವರ್ಷ ದಿನಾಂಕ | ಸಭೆಗಳು 

1 2 3 4 
: 1 27/01/2018 

2 2018 27/07/2018 03 

3 1 23/10/2018 

4 17/01/2019 

5 08/02/2019 

6 29/03/2019 09 

7 29/04/2019 

8 2019 26/07/2019 

9 17/08/2019 

10 - | 17/09/2019 

11 21/10/2019 

12 19/12/2019 | 

13 21/01/2020 

14 28/02/2020 

15 17/04/2020 

16 2020 24/04/2020 08 

17 30/04/2020 


ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು, ಜಿಲ್ಲಾ ಮಟ್ಟದಲ್ಲಿ 20 
ಸಭೆಗಳನ್ನು ಕೈಗೊಂಡಿರುತ್ತಾರೆ. ದಿನಾಂಕಗಳು ಕೆಳಕಂಡಂತಿವೆ: 


18/05/2020 
07/07/2020 


11/09/2020 


ಕೊಪ್ಪಳ 


“ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು. ಕೊಪ್ಪಳ ಜಿಲ್ಲೆಯಲ್ಲಿ 
ಪ್ರವಾಸ ಕೈಗೊಂಡು ಜಿಲ್ಲಾ ಮಟ್ಟದ ಪ್ರಗತಿ ಪರಿಶೀಲನಾ 
ಸಭೆಗಳನ್ನು (ದಿನಾ೦ಕ: 22/08/2018, 09/11/2018, 06/06/2019, | - 
17/07/2019, _ 09/08/2019, 15/10/2019, 23/12/2019, | 
10/08/2020, 20/08/2020, 11/09/2020 ರಂತೆ ಒಟ್ಟು 10) 
ಕೈಗೊಳ್ಳಲಾಗಿರುತ್ತದೆ. 


4. 


ರಾಮನಗರ 


* ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು ಕಳೆದ 2 ವರ್ಷದ 
"ಅವಧಿಯಲ್ಲಿ 17 ಪುಗತಿ ಪರಿಶೀಲನಾ ಸಭೆಗಳನ್ನು 
ನಡೆಸಿರುತ್ತಾರೆ. 


- *« ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು ಜಿಲ್ಲೆಯಲ್ಲಿ 03 
ಪ್ರವಾಸ ಕೈಗೊಂಡಿದ್ದು, ಜಿಲ್ಲೆಯ ತಾಲ್ಲೂಕುಗಳಿಗೆ ಪ್ರಗತಿ 
ಪರಿಶೀಲನೆ ಬಗ್ಗೆ ಪರಿಶೀಲಿಸಲು ಹಾಗೂ ಕೋವಿಡ್‌-19 
ಮುಂಜಾಗ್ರತ ಕ್ರಮಗಳ ಕುರಿತು ತಾಲ್ಲೂಕು ಸಾರ್ವಜನಿಕ 
ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಜಿಲ್ಲಾ ಪ್ರವಾಸ 
ಕೈಗೊಂಡಿರುತ್ತಾರೆ. 


ಚಿಕ್ಕಮಗಳೂರು 


Aಸಭೆ- 


1. ಶ್ರೀ ರಾಜೀವ್‌ ಚಾವ್ಲಾ, 

ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ, 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 
ನಡೆಸಿದ ಸಭೆಗಳ ಸಂಖ್ಯೆ ಸಭೆ ನಡೆಸಿದ ದಿನಾಂಕ . 

NR 01/02/2019 ' 
11 18/05/2019 
10/07/2019 
09/08/2019 
11/08/2019 
16/08/2019 
21/08/2019 
27/08/2019 
19/10/2019 
23/10/2019 


18/12/2019 
2. ಡಾ| ಶಾಲಿನಿ ರಜನೀಶ್‌, 


ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ, 
ಯೋಜನೆ; ಕಾರ್ಯಕ್ರಮ ಸಂಯೋಜನೆ ಹಾಗೂ 
ಸಾಂಖ್ಯಿಕ" ಇಲಾಖೆ. : 


ನಡೆಸಿದ ಸಭೆಗಳ ಸಂಖ್ಯೆ ಸಭೆ ನಡೆಸಿದ ದಿನಾಂಕ 


06 ; 04/04/2020 


24/01/2020 


29/04/2020 
13/05/2020 
25/09/2020. 
15/10/2020 


5) ಪುವಾಸ: 


4 


1. ಶ್ರೀ ರಾಜೀವ್‌ ಚಾವ್ಲಾ, 
ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 


ದಿನಾಂಕ 


ತಾಲ್ಲೂಕು ಮಟ್ಟದ ಸಭೆ/ಪ್ರವಾಸ ವಿವರ 


01/02/2019 


ಕಡೂರು ತಾಲ್ಲೂಕಿನ ಭಛೇಟಿ-ಕಡೂರು 
ತಾಲ್ಲೂಕಿನ ಬರಪೀಡಿತ ಪ್ರದೇಶಗಳಿಗೆ ಭೇಟಿ 
ಮತ್ತು ಪರಿಶೀಲನಾ ಸಭೆ. 


18/05/2019 


ಕಡೂರು ತಾಲ್ಲೂಕು ಪಂಚಾಯಿತಿಯಲ್ಲಿ 
ಬರಪೀಡಿತ ಪ್ರದೇಶಗಳಿಗೆ ಭೇಟಿ ಮತ್ತು 
ಪರಿಶೀಲನಾ ಸಭೆ. 


10/07/2019 


09/08/2019 


ಚಿಕೃಮಗಳೂರು ಜಿಲ್ಲಾಧಿಕಾರಿಗಳ 
ಕಛೇರಿಯಲ್ಲಿ ಪ್ರಗತಿ ಪರಿಶೀಲನಾ ಸಭೆ. 

ಆಗಸ್ಟ್‌ 2019ರ ತೀವ್ರ ಮಳೆಯಿಂದ 
ಅತಿವೃಷ್ಠಿ ಉಂಟಾದ ಮೂಡಿಗೆರೆ 
ತಾಲ್ಲೂಕಿಗೆ ಭೇಟಿ ಮತ್ತು ಜಿಲ್ಲಾಧಿಕಾರಿಗಳ 
ಕಛೇರಿಯಲ್ಲಿ ಪರಿಹಾರ ಕ್ರಮಗಳ ಕುರಿತು 


ಸಬೆ. 


11/08/2019 


ಆಗಸ್ಟ್‌ 2019ರ ತೀವ್ರ ಮಳೆಯಿಂದ 
ಅತಿವೃಷ್ಟಿಯಿಂದ ಉಂಟಾದ ಮೂಡಿಗೆರೆ 
ತಾಲ್ಲೂಕಿಗೆ ಭೇಟಿ ಮತ್ತು ಜಿಲ್ಲಾಧಿಕಾರಿಗಳ 
ಕಛೇರಿಯಲ್ಲಿ ಪರಿಹಾರ ಕ್ರಮಗಳ ಕುರಿತು 


16/08/2019 


ಅತೀವ್ಯೃಷ್ಟಿಯಿಂದ ಉಂಟಾಗಿರುವ 
ಹಾನಿಗಳು ಕೈಗೊಂಡಿರುವ ಪರಿಹಾರ 
ಪ್ರಮಗಳ ಬಗ್ಗೆ ಜಿಲ್ಲಾ" ಮಟ್ಟದ 
ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆ 
ಮತ್ತು ಮೂಡಿಗೆರೆ ತಾಲ್ಲೂಕಿನ ವಿರಾಶ್ರಿತರ 
ಕಾಳಜಿ ಕೇಂದ್ರಗಳಿಗೆ ಭೇಟಿ. 


21/08/2019 


ಶ್ರೀ ಸಿ.ಟಿ.ರವಿ, ಮಾನ್ಯ ಸಚಿವರು ಹಾಗೂ ಶ್ರೀ 
ಜಿ.ಸಿ. ಮಾಧುಸ್ಥಾಮಿ, ಮಾನ್ಯ ಸಜಿವರು, 
ಮೂಡಿಗೆರೆ ತಾಲ್ಲೂಕಿನ ಅತೀವೃಷ್ಟಿ 
ಪ್ರದೇಶಗಳಿಗೆ ಭೇಟಿ ನೀಡಿದ್ದು, ಭೇಟಿ 
ಕಾಲದಲ್ಲಿ ಸಚಿವರೊಡನೆ 
ಭಾಗವಹಿಸಿರುತ್ತಾರೆ. 


21/08/2019 


ಮೂಡಿಗೆರೆ ತಾಲೂತಿನ. ಅತೀವೃಷಿ 


[23/10/2019 | ಮಾನ್ಯ ಮುಖ್ಯ ಮಂತಿಗಳು 


ಮಂಡ್ಯ 


ಪ್ರದೇಶಗಳಿಗೆ ಮಾನ್ಯ 
ಮುಖ್ಯಮಂತಿಗಳೊಡನೆ ಭೇಟಿ; 

19/10/2019 | ಜಿಲ್ಲಾಧಿಕಾರಿಗಳ ಕಛೇರಿಯಲ್ಲಿ ಅತೀವೃಷ್ಟಿ 
ಹಿನ್ನೆಲೆಯಲ್ಲಿ ಕೈಗೊಂಡ ಪರಿಹಾರ 
ಕ್ರಮಗಳ ಕುರಿತು ಪ್ರಗತಿ ಪರಿಶೀಲನಾ ಸಭೆ. 


lL 


ವಿಧಾನಸೌಧದಿಂದ ಆಯಾ ಜಿಲ್ಲಾ 
ಕೇಂದ್ರದಲ್ಲಿ ಎಲ್ಲಾ. ಜಿಲ್ಲೆಯ ಉಸ್ತುವಾರಿ 


ಕಾರ್ಯದರ್ಶಿಗಳು ಮತ್ತು 
ಜಿಲ್ಲಾಧಿಕಾರಿಗಳೊಂದಿಗೆ ನಡೆಸಿದ 
ವೀಡಿಯೋ ಸಂವಾದದಲ್ಲಿ 
ಭಾಗವಹಿಸಲಾಗಿದೆ. 


18/12/2019 | ಆಗಸ್ಟ್‌ 2019ರ ತೀವ್ರ ಮಳೆಯಿಂದ 

1 | ಅತಿವೃಷ್ಠಿ - ಉಂಟಾದ ಮೂಡಿಗೆರೆ 
ತಾಲ್ಲೂಕಿಗೆ ಭೇಟಿ ಮತ್ತು ಜಿಲ್ಲಾಧಿಕಾರಿಗಳಿಗೆ 
ಕಛೇರಿಯಲ್ಲಿ ಪರಿಹಾರ ಕ್ರಮಗಳ ಕುರಿತು 


ಸಭೆ... 

ಡಾ|| ಶಾಲಿನಿ ರಜನೀಶ್‌, 

ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ, 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ 
ಹಾಗೂ ಸಾಂಖ್ಯಿಕ ಇಲಾಖೆ. 


| ದಿನಾಂಕ |: ತಾಲ್ಲೂಕು ಮಟ್ಟದ ಸಬೆ/ಪ್ರವಾಸ ವಿವರ 
24/01/2020 | ಜಿಲ್ಲಾಧಿಕಾರಿಗಳ ಕಛೇರಿಯಲ್ಲಿ ಜಿಲ್ಲಾ 
ಮಟ್ಟಿದ ಅಧಿಕಾರಿಗಳೊಂದಿಗೆ ಪುಗತಿ 
ಪರಿಶೀಲನಾ ಸಬೆ. 

04/04/2020 | ಜಿಲ್ಲಾಧಿಕಾರಿಗಳ ಕಛೇರಿಯಲ್ಲಿ ಕೋವಿಡ್‌- 
19 ಸೋಂಕು. ತಡೆಯುವಿಕೆ ಸಂಬಂಧ 
ಹಾಗೂ ಲಾಕ್‌ ಡೌನ್‌ ಪರಿಸ್ಥಿತಿ 


ಹಿನ್ನೆಲೆಯಲ್ಲಿ ಕೈಗೊಂಡಿರುವ 
ಮುಂಜಾಗ್ರತಾ ಕ್ರಮಗಳ ಕುರಿತು ಸಬೆ. 
ಕಳೆದ 02 ವರ್ಷಗಳಲ್ಲಿ ಜಿಲ್ಲಾ 


ಉಸ್ತುವಾರಿ ಕಾರ್ಯದರ್ಶಿಗಳು 14 ಪ್ರಗತಿ ಪರಿಶೀಲನಾ 
ಸಭೆಗಳನ್ನು ನಡೆಸಿರುತ್ತಾರೆ. ಸಭೆ ನಡೆಸಿದ ದಿನಾಂಕ ಈ 
ಕೆಳಕಂಡಂತೆ ಇರುತ್ತದೆ. 

26/11/2018, 28/12/2018 ಮತ್ತು 22/04/2019, 13/05/2019, 
03/06/2019, 09/07/2019, 27/08/2019, 17/09/2019, 
16/10/2019, 29/11/2019, 29/01/2020, 04/04/2020, 
05/06/2020, 07/08/2020 ಹಾಗೂ ಜಿಲ್ಲಾ ಪ್ರವಾಸವನ್ನು 
ಕೆ.ಆರ್‌.ಪೇಟೆ ತಾಲ್ಲೂಕಿನ ಜಿಕ್ಕಮಂಧಗೆರೆ ಗ್ರಾಮಕ್ಕೆ ದಿನಾ೦ಕ: 
29/11/2019 ರಂದು ಭೇಟಿ ನೀಡಿ ಪ್ರವಾಹದಿಂದ ಹಾನಿಯಾದ 
ಪ್ರದೇಶದ ವೀಕ್ಷಣೆ ಮಾಡಿರುತ್ತಾರೆ. 


ಉಡುಪಿ 


ಉಡುಪಿ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು ಕಳೆದ ಎರಡು 


ವರ್ಷದ ಅವಧಿಯಲ್ಲಿ ಒಟ್ಟು 16 ಜಿಲ್ಲಾವಾರು ಸಭೆ ನಡೆಸಿದ್ದಾರೆ. 


ಯಾದಗಿರಿ 


ಮಾನ್ಯ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು, ಯಾದಗಿರಿ, 
ಜಿಲ್ಲೆರವರು ಯಾದಗಿರಿ ಜಿಲ್ಲೆಯಲ್ಲಿ ಕಳೆದ 2 ವರ್ಷದ 
ಅವಧಿಯಲ್ಲಿ 18 ಬಾರಿ ಜಿಲ್ಲಾವಾರು ಸಭೆ ನಡೆಸಿದ್ದಾರೆ. ಹಾಗೂ 
ಮಾನ್ಯ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು, ಯಾದಗಿರಿ ಜಿಲ್ಲೆ 
ರವರು ಯಾದಗಿರಿ ಜಿಲ್ಲೆಯಲ್ಲಿ 18 ಬಾರಿ ಜಿಲ್ಲಾ ಪ್ರವಾಸ 
ಕೈಗೊಂಡಿದ್ದಾರೆ. 


ದಕ್ಷಿಣ ಕನ್ನಡ 


ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು 
ಕಳೆದ 2 ವರ್ಷದ ಅವಧಿಯಲ್ಲಿ 8 ಜಲ್ಲಾ ಮಟ್ಟದ ಪ್ರಗತಿ 
ಪರಿಶೀಲನಾ ಸಭೆಗಳನ್ನು ನಡೆಸಿರುತ್ತಾರೆ. 

2019 ನೇ ಸಾಲಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಸುವಾರಿ 
ಕಾರ್ಯದರ್ಶಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿರುತ್ತಾರೆ. 
ಹಾಗೂ 2020 ಮಾರ್ಜ್‌ ತಿಂಗಳಲ್ಲಿ ಕೋವಿಡ್‌-19 ಹರಡುವಿಕೆ 
ನಿಯಂತಿಸುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಕೈಗೊಂಡಿರುವ ಕ್ರಮಗಳ 
ಬಗ್ಗೆ ಜಿಲ್ಲಾ ಆಸ್ಪತ್ರೆ ಸೇರಿದಂತೆ ವಿವಿಧ ಕಡೆಗಳಲ್ಲಿ ಭೇಟಿ 
ಪರಿಶೀಲನೆ ನಡೆಸಿರುತ್ತಾರೆ. 


ಉತ್ತರ ಕನ್ನಡ 


ಕಳೆದ ಎರಡು ವರ್ಷದಲ್ಲಿ ಜಿಲ್ಲಾ, ಉಸ್ತುವಾರಿ 
ಕಾರ್ಯದರ್ಶಿಗಳಾದ ಶ್ರೀ ಮುನೀಶ್‌ ಮೌದಿಲ್‌, ಭಾಆಸೇ ರವರು 
ಜಿಲ್ಲಾ ಮಟ್ಟದಲ್ಲಿ ಒಟ್ಟು 10 ಸಭೆಗಳನ್ನು ನಡೆಸಿರುತ್ತಾರೆ. 

ಸಬೆ ನಡೆದ ದಿನಾಂಕಗಳು: 02/02/2019, 18/05/2019, 
10/07/2019, 08/08/2019, 11/08/2019, 12/08/2019, 
22/08/2019, 31/08/2019, 29/01/2020 ಮತ್ತು 13/03/2020. ' 

ಶ್ರೀ ಕೆ.ಪಿ. ಮೋಹನ್‌ ರಾಜ್‌, ಭಾಆಸೇ ರವರು ಜಿಲ್ಲಾ ಮಟ್ಟಿದಲ್ಲಿ 
ಒಟ್ಟು 04 ಸಭೆಗಳನ್ನು ನಡೆಸಿರುತ್ತಾರೆ. 

ಸಭೆ ನಡೆದ ದಿನಾಂಕಗಳು: 13/04/2020, 05/06/2020, 
21/07/2020, 07/08/2020 ಮತ್ತು 09/10/2020. 


11. 


ಹಾಸನ 


ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ಕಳೆದ 


ಒಂದೂವರೆ ವರ್ಷಗಳಿಂದ ಒಟ್ಟು 0೦9 ಪ್ರಗತಿ ಪರಿಶೀಲನಾ 
ಸಭೆಯನ್ನು ನಡೆಸಲಾಗಿರುತ್ತದೆ. 


12. ಚಾಮರಾಜನಗರ 


13. 


ತುಮಕೂರು 


ಚಾಮರಾಜನಗರ ಜಿಲ್ಲೆಯ ಮಾನ್ಯ ಜಿಲ್ಲಾ ಉಸ್ತುವಾರಿ 
ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ಕಳೆದ 2 ವರ್ಷದಲ್ಲಿ 2019- 
20ನೇ ಸಾಲಿನಿಂದ 2020-21 ನೇ ಅಕ್ಟೋಬರ್‌ ಮಾಹೆಯವರೆಗೆ 13 
ಬಾರಿ ಜಿಲ್ಲಾ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ್ದು, 2019-20 ನೇ 
ಸಾಲಿನಲ್ಲಿ ಕೊಳ್ಳೇಗಾಲ ತಾಲ್ಲೂಕಿನ ಬರ ಮತ್ತು ಪ್ರವಾಹ ಪೀಡಿತ 
ಪ್ರದೇಶಗಳಿಗೆ ಪ್ರವಾಸ ಕೈಗೊಂಡಿದ್ದು, 2020ನೇ ಸಾಲಿನ' ಫೆಬ್ರವರಿ 
ಮಾಹೆಯ ; ನಂತರ ಕೋವಿಡ್‌-19 ರಲ್ಲಿ ಮುನ್ನೆಚ್ಹರಿಕೆ 
ಕ್ರಮವಹಿಸಿರುವ ಸಂಬಂಧ ಪರಿಶೀಲಿಸಲು ಪ್ರವಾಸ 
ಗೊಂಡಿರುತ್ತಾರೆ. 


"ವಿವರ 
04/01/2019 | ಖಾನ್ಯ ಮಂತಿಗಳ ಸಿದ್ದಗಂಗಾ 
ಮಠಕ್ಕೆ ಭೇಟಿ ವೀಡಿದ 
ಸಂದರ್ಭದಲ್ಲಿ ಜಿಲ್ಲೆಗೆ ಭೇಟಿ 
ನೀಡಿ ಜಿಲ್ಲೆಯ ಕಾನೂನು 
ಸುವ್ಯವಸ್ನೆ ಹಾಗೂ ಸ್ಮಾರ್ಟ್‌ 


ಸಿಜಿ ಪ್ರಗತಿ ಬಗ್ಗೆ ಸಭೆ 
ನಡೆಸಿರುತ್ತಾರೆ. 


02 


23/02/2019 | ಜಿಲ್ಲಾಧಿಕಾರಿಗಳ ಕಛೇರಿಯಲ್ಲಿ 


ಜಿಲ್ಲೆಯ ಬರ ಪರಿಸ್ಥಿತಿ ಬಗ್ಗೆ 
ಹಾಗೂ ಸ್ಥಳೀಯ ಶಾಸಕರ 
ಅಭಿವೃದ್ದಿ ಅನುಧಾನ ಬಗ್ಗೆ 
ಸಭೆ ನಡೆಸಿರುತ್ತಾರೆ. 


03 


"1 07/03/2019 


ತುಮಕೂರು ಸ್ಮಾರ್ಟ್‌ ಸಿಟಿ 
ಬಗ್ಗೆ ಸಭೆ ನಡೆಸಿರುತ್ತಾರೆ. 


04 


30/04/2019 


ತುಮಕೂರು ಜಿಲ್ಲಾಧಿಕಾರಿಗಳ 
ಕಛೇರಿಯಲ್ಲಿ ಬರ ಪರಿಸ್ಥಿತಿ 
ಬಗ್ಗೆ ಜಿಲ್ಲಾ ಮಟ್ಟದ 
ಅಧಿಕಾರಿಗಳ ಸಭೆ 
ನಡೆಸಿರುತ್ತಾರೆ ಹಾಗೂ 
ತುಮಕೂರು ತಾಲ್ಲೂಕು ವಿವಿಧ 
ಸ್ಥಳಗಳಿಗೆ ಭೇಟಿ ನೀಡಿರುತ್ತಾರೆ. 


05 


13/06/2019 


ಮಾನ್ಯ ಜಿಲ್ಲಾ ಉಸ್ತುವಾರಿ 
ಸಚಿವರು. ನಡೆಸಿದ ಕೆ.ಡಿ.ಪಿ. 
ಪ್ರಗತಿ ಪರಿಶೀಲನಾ ಸಭೆಯಲ್ಲಿ 
ಭಾಗವಹಿಸಿರುತ್ತಾರೆ. 


06 


11/07/2019 


ತುಮಕೂರು ಜಿಲ್ಲಾ 
ಪಂಚಾಯತ್‌ ಸಭಾಂಗಣದಲ್ಲಿ 
ನರೇಗಾ ಯೋಜನೆ ಹಾಗೂ 
ಸ್ಥಳೀಯ ಶಾಸಕರ 
ಪ್ರದೇಶಾಭಿವೃದ್ದಿ 
ಯೋಜನೆಯಡಿ ಕಾಮಗಾರಿ 
ಪ್ರಗತಿ ಪರಿಶೀಲನಾ ಸಭೆ" 


07 


19/09/2019 


ಜಿಲ್ಲಾ ಉಸ್ತುವಾರಿ ಸಚಿವರು 
ನಡೆಸಿದ ಜಿಲಾಮಟ್ಟದ 
ಅಧಿಕಾರಿಗಳ ಸಭೆಯಲ್ಲಿ, 
ಭಾಗವಹಿಸಿ ವಿವಿಧ 
ತಾಲ್ಲೂಕುಗಳಿಗೆ ಭೇಟಿ 
ನೀಡಿರುತ್ತಾರೆ. 


08. 


(¥ 3/10/2019 


ಮಾನ್ಯ ಜಿಲ್ಲಾ ಉಸ್ತುವಾರಿ 
ಸಚಿವರು ನಡೆಸಿದ ಕೆ.ಡಿ.ಪಿ. 
ಪ್ರಗತಿ ಪರಿಶೀಲನಾ ಸಭೆಯಲ್ಲಿ 
ಬಾಗವಹಿಸಿರುತ್ತಾರೆ. 


09 


25/12/2019 


| ಹಿನ್ನೆಲೆಯಲ್ಲಿ ಜಿಲ್ಲಾ ಮಟ್ಟದ 


ಸನ್ಮಾನ್ಯ ಭಾರತದ ಪ್ರಧಾನ | 
ಮಂತಿಿಗಳು ತುಮಕೂರು 
ಜಿಲ್ಲೆಗೆ ಆಗಮಿಸುವ 


ಅಧಿಕಾರಿಗಲ ಪೂರ್ವಭಾವಿ 
ಸಭೆ ನಡೆಸಿದರು. 


06/01/2020 


ಸಾರ್ಟ್‌ ಸಿಟಿ, ನೀರಾವರಿ 
ಯೋಜನೆ, ಹಾಗೂ ಸ್ಥಳೀಯ 


ಶಾಸಕರ ಪ್ರದೇಶಾಭಿವೃದ್ಧಿ 
ಯೋಜನೆಯಡಿ ಕಾಮಗಾರಿ 
ಪ್ರಗತಿ ಪರಿಶೀಲನಾ ಸಭೆ 
| ನಡೆಸಿದರು. 
11 20/01/2020 | ಸಾರ್ಟ್‌ ಸಿಟಿ ಬೋರ್ಡ್‌ ಆಫ್‌ 
ಡೈರೆಕ್ಟರ್‌ ಸಭೆಯಲ್ಲಿ, 
ಭಾಗವಹಿಸಿರುತ್ತಾರೆ. 
12 31/01/2020 | ಸಾರ್ಟ್‌ ಸಿಟಿ ಯೋಜನೆಗೆ 
ಸಂಬಂಧಿಸಿದಂತೆ ಡೆನ್ಮಾರ್ಕ್‌ 


ನಿಂದ ಬಂದ 
ಪ್ರತಿನಿಧಿಗಳೊಂದಿಗೆ ಸಭೆ 
ನಡೆಸಿದರು. 


I SN 


13 16/03/2020 | ಮಾನ್ಯ ಮುಖ್ಯ ಮಂತ್ರಿಗಳು 
ನಡೆಸಿದ ವಿಡಿಯೋ ಕಾನ್ಸರೆನ್ಸ್‌ 
ಸಭೆಯಲ್ಲಿ ಜಿಲ್ಲಾಧಿಕಾರಿಗಳ 
ಸಭೆಯಲ್ಲಿ ಭಾಗವಹಿಸಿ 
ಕಂದಾಯ ಇಲಾಖೆ ವಿವಿಧ 
ವಿಷಯಗಳ ಬಗ್ಗೆ ಚರ್ಚಿಸಿ 
ಕುಣಿಗಲ್‌ ಹಾಗೂ ವಿವಿಧ 
ತಾಲ್ಲೂಕುಗಳಿಗೆ ಭೇಟಿ 
ನೀಡಿರುತ್ತಾರೆ. 

14  |09/04/2020 | ಮಾನ್ಯ ಜಿಲ್ಲಾ ಉಸ್ತುವಾರಿ 
ಸಚಿವರು ನಡೆಸಿದ ಕೋವಿಡ್‌ 
ಸಂಬಂಧ ನಡೆಸಿದ ಸಭೆಯಲ್ಲಿ 
ಭಾಗವಹಿಸಿ ": ಜಿಲ್ಲಾ 
ಆಸ್ಪತ್ರೆಗಳಿಗೆ . ಭೇಟಿ ವೀಡಿ 
ಕೋವಿಡ್‌-19 ಬಗ್ಗೆ ಸಭೆ 


ನಡೆಸಿರುತ್ತಾರೆ. 

15 20/05/2020 | ಕೋವಿಡ್‌-19 ಲ್ಯಾಬ್‌ 
ಉದ್ಯಾಟಿನೆ ಹಾಗೂ ಜಿಲ್ಲಾ 
ಮಟ್ಟದ ಅಧಿಕಾರಿಗಳ 
ಸಭೆಯಲ್ಲಿ 

L | ಬಾಗಿಯಾಗಿರುತ್ತಾರೆ. 


16 13/07/2020 | ಕೋವಿಡ್‌-19 ಬಗ್ಗೆ ಹಾಗೂ 
ನೀರಾವರಿ ಯೋಜನೆಗಳ ಬಗ್ಗೆ 
ಜಿಲ್ಲಾ ಮಟ್ಟಿದ ಅಧಿಕಾರಿಗಳ 
ಸಭೆ ನಡೆಸಿರುತ್ತಾರೆ. 
r 17 |29/07/2020 | ಸ್ಮಾರ್ಟ್‌ ಸಿಟಿ: ಪುಗತಿ 
ಪರಿಶೀಲನಾ ಸಭೆ ಹಾಗೂ 
ಕೋವಿಡ್‌-19 ಬಗ್ಗೆ ಸಭೆ 
ನಡೆಸಿರುತ್ತಾರೆ. 
18 |13/08/2020 | ಸ್ಮಾರ್ಟ್‌ ಸಿಟಿ ಪ್ರಗತಿ 
ಪರಿಶೀಲನಾ ಸಜಿ ಹಾಗೂ 
ಕೋವಿಡ್‌-19 ಬಗ್ಗೆ ಸಭೆ 
ನಡೆಸಿರುತಾರೆ. 


Rr 
19 07/09/2020 | ಸ್ಮಾರ್ಟ್‌ ಸಿಟಿ ಪ್ರಗತಿ 


ಪರಿಶೀಲನಾ ಸಭೆ ಹಾಗೂ 
ಕೋವಿಡ್‌- 9 ಬಗ್ಗೆ ಸಭೆ 
ನಡೆಸಿರುತ್ತಾರೆ. 
20 15/10/2020 | ಸ್ಮಾರ್ಟ್‌ ಸಿಟಿ ಪ್ರಗತಿ 
ಪರಿಶೀಲನಾ ಸಭೆ ಹಾಗೂ 
ಕೋವಿಡ್‌- 199 ಬಗ್ಗೆ ಸಭೆ 
ನಡೆಸಿರುತ್ತಾರೆ. 


ಜಿತ್ರದಮರ್ಗ © ದಿ:23/08/2019 
೭ ದಿ:19/03/2020 
3) ದಿ:17/06/2020 
4) ದಿ:28/02/2020 
5) ದಿ: 10/07/2020 
6) ದಿ:17/10/2020 
7 :04/12/2020 
ಜಿಲ್ಲಾ ಮಟ್ಟದಲ್ಲಿ ಸಭೆ ನಡೆಸಿ ಕ್ಷೇತ್ರ ಪ್ರವಾಸ ಕೈಗೊಂಡಿರುತ್ತಾರೆ. 


ಬಾಗಲಕೋಟಿ . [115 ಸಭೆನಡೆಸಿರುತ್ತಾರೆ ವಿವರ ಕೆಳಕಂಡಂತಿರುತ್ತದೆ: 


ಪ್ರ.ಸಂ ಭೇಟಿ ಭೇಟಿ ನೀಡಿದ ಸ್ಥಳ 

| ನೀಡಿದ 
ದಿನಾಂಕ 

01. 09/01/2019 | ಜಮಖಂಡಿ ತಾಲೂಕು ಇಲಾಳ, 

! ಹುಲ್ಯಾಳ ಹಾಗೂ ತೋರಗಲ್‌ 

02. 06/02/2019 | ಗುಳೇದಗುಡ್ಡ ತಾಲೂಕು 

ಚಿಮ್ಮಲಗಿ, ಕೋಟೆಕಲ್‌ ಹಾಗೂ 

ಹುನಗುಂದ ತಾಲ್ಲೂಕು 


. ಗೂಡೂರು, ಜಿಕನಾಳ. 

03. 09/07/2019 | ಬಾದಾಮಿ ತಾಲೂಕು 

04. 10/07/2019 | ಹುನಗುಂದ ತಾಲೂಕು 

ಗೂಡೂರು, ಐಹೊಳೆ, ಕಮತಗಿ 
05. 04/04/2020 | ಬಾಗಲಕೋಟೆ ನಗರ 

"06. [05/04/2020 | ಬಾಗಲಕೋಟೆ ನಗರ 

07. 29/04/2020 | ಬಾಗಲಕೋಟೆ ತಾಲೂಕು 

i--- 08. | 30/04/2020 ಬಾಗಲಕೋಟೆ ತಾಲೂಕು 
09. 05/06/2020 |! ಹುನಗುಂದ ತಾಲೂಕು 

"10. ']06/06/2020 |] ಬಾಗಲಕೋಟೆ ತಾಲೂಕು 


11. | 08/09/2020 | ಬಾದಾಮಿ ತಾಲೂಕು | 
| ಗೋವನಕೊಪ್ಪ ಹಾಗೂ 
ಹೆಬ್ಮಳ್ಳಿ ಗ್ರಾಮಗಳು, 


ಬಾಗಲಕೋಟೆ ತಾಲೂಕು 
ಕಲಾದಗಿ ಮತ್ತು ಮುಧೋಳ 
ತಾಲೂಕು ಜಿಚೆಖಂಡಿ, 


ಸೋರಗಾವಿ ಗ್ರಾಮಗಳು 


12. 03/09/2020 


ಬಾಗಲಕೋಟೆ ನಗರ 


13. 12/09/2020 


ಬಾಗಲಕೋಟಿ ನಗರ 


14. 12/10/2020 


ಬಾಗಲಕೋಟೆ ನಗರ 


15. 23/11/2020 


ಬಾಗಲಕೋಟೆ ನಗರ 


ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು ಜಿಲ್ಲಾ ಮಟ್ಟದಲ್ಲಿ ಒಟ್ಟು 
14 ಸಭೆಗಳನ್ನು ನಡೆಸಿರುತ್ತಾರೆ. 


ವರ್ಷ 


ಸಚಿಗಳ ಸಂಖೆ 


‘2019-20 


10 


2020-21 


08 


18. 


ಮೈಸೂರು 


-1. 2019-20 ನೇ ಸಾಲಿನಲ್ಲಿ ಡಾ| ಕಲ್ಪನ, ಭಾ.ಆ.ಸೇ, 
ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ, 
ಯುವಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ 

: ಮೈಸೂರು ಜಿಲ್ಲೆ ಉಸುವಾರಿ ಕಾರ್ಯದರ್ಶಿ ರವರು 
"ಮೈಸೂರು ಜಿಲ್ಲೆಯಲ್ಲಿ ಈ ಕೆಳಕಂಡ ದಿನಾಂಕಗಳಂದು 
ಮೈಸೂರಿಗೆ ಆಗಮಿಸಿ ಸಭೆ ಹಾಗೂ ಪ್ರವಾಸಗಳನ್ನು 
ಕೈಗೊಂಡಿರುತ್ತಾರೆ. 

* ದಿನಾಂಕ:05/11/2019 ರಂದು 

* ದಿನಾ೦ಕ:29/09/2019 ರಿಂದ 08/10/2019 ರವರೆಗೆ 

* ದಿನಾ೦ಕ: 19/12/2019 ಮತ್ತು 20/12/2019 


2. 2020-21 ನೇ ಸಾಲಿನಲ್ಲಿ ಶ್ರೀ ಎಸ್‌ ಜಯರಾಮ್‌ ಮಾನ್ಯ 
ಉಸ್ತುವಾರಿ ಕಾರ್ಯದರ್ಶಿ ರವರು ಮೈಸೂರು ಜಿಲ್ಲೆಯಲ್ಲಿ 
ಈ ಕೆಳಕಂಡ ದಿನಾಂಕಗಳಂದು ಮೈಸೂರಿಗೆ ಆಗಮಿಸಿ ಸ 
ಹಾಗೂ ಪ್ರವಾಸಗಳನ್ನು ಕೈಗೊಂಡಿರುತ್ತಾರೆ. 

ದಿನಾ೦ಕ: 07/04/2020 ರಂದು 

ದಿನಾಂಕ: 23/04/2020 

ದಿನಾಂಕ: 14/05/2020 

ದಿನಾ೦ಕ: 29/05/2020 

ದಿನಾ೦ಕ: 07/08/2020 

ದಿನಾ೦ಕ: 03/11/2020 

- ದಿಸಾಂತ್‌: 25/11/2020 


1 


19. 


| § 
"| ಬೆಂಗಳೂರು 


ಗ್ರಾಮಾಂತರ 


ps 


 |24/07/2018, 
| 13/03/2019, 


ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಜಿಲ್ಲಾ ಉಸ್ತುವಾರಿ 
ಕಾರ್ಯದರ್ಶಿಗಳು ಕಳೆದ 2 ವರ್ಷದ ಅವಧಿಯಲ್ಲಿ ದಿನಾಂಕ: 
15/09/2018, 05/01/2019, 07/02/2019, 
10/05/2019, 12/07/2019, 30/04/2020, 
29/07/2020, 31/08/2020 & 29/09/2020 ರಂದು 11 ಜಿಲ್ಲಾವಾರು 


| ಸಭೆಗಳನ್ನು ನಡೆಸಲಾಗಿರುತ್ತದೆ. 


20. ವಿಜಯಪುರ ಸನ್‌: 2019 
1) 10/01/2019 
2) .05/03/2019 
.3) 04/05/2019 
4) 20/06/2019 
5) 24/10/2019 
6) 19/12/2019 
ಸನ್‌: 2019 ನೇ ಸಾಲಿನಲ್ಲಿ ವಿಜಯಪುರ ಜಿಲ್ಲೆ ಗೆ ಒಟ್ಟು 06 ಬಾರಿ 
ಪ್ರವಾಸ ಕೈಗೊಂಡಿರುತ್ತಾರೆ. 
ಸನ್‌: 2020 
1. 30/01/2020 
2. 04/04/2020 
3. 09/04/2020 
4. 13/04/2020 . 
5. 22/04/2020 
6. 11/05/2020 
ಸನ್‌: 2020 ನೇ ಸಾಲಿನಲ್ಲಿ ವಿಜಯಪುರ ಜಿಲ್ಲೆಗೆ ಒಟ್ಟು 06 ಬಾರಿ 
ಪ್ರವಾಸ ಕೈಗೊಂಡಿರುತ್ತಾರೆ. 

21. ಬೆಂಗಳೂರು ನಗರ "ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು ಕಳೆದ 2 ವರ್ಷದ 
ಅವಧಿಯಲ್ಲಿ ಈ ಕೆಳಕಂಡ ದಿನಾಂಕಗಳಂದು ಸಭೆ ನಡೆಸಿ 
ಪ್ರವಾಸ ಕೈಗೊಂಡಿರುತ್ತಾರೆ. 
ದಿನಾಂಕವಾರು ವಿವರ: 

30/05/2019, 06/07/2019, 08/11/2019, 19/12/2019, 
17/01/2020, 04/04/2020, 07/04/2020, 08/04/2020, 
23/04/2020, 30/04/2020, 30/07/2020, 27/08/2020, 
15/10/2020. ' 

22. ರಾಯಚೂರು ರಾಯಚೂರು ಜಿಲ್ಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು 
ಕಳೆದ 2 ವರ್ಷದಲ್ಲಿ ಜಿಲ್ಲಾ ಮಟ್ಟದ ಪ್ರಗತಿ ಪರಿಶೀಲನಾ 
ಸೆಭೆಯನ್ನು ದಿನಂಕೆ: 23/01/2017, 25/01/2017, 07/04/2017, 
20/06/2017, 22/07/2017, 27/09/2017, 11/06/2018, 
26/07/2018, 16/08/2018, 27/09/2018, 15/11/2018, 
08/01/2019, 10/05/2019, 10/06/2019, 07/08/2019, 
27/09/2019, 24/10/2019, 29/11/2019, 20/12/2019, 
- | 30/01/2020, 16/04/2020, 07/05/2020, 07/06/2020, 
08/06/2020, 29/06/2020 ರಂತೆ ಒಟ್ಟು 25 ಸಭೆಗಳನ್ನು ನಡೆಸಿ 

ಜಿಲ್ಲಾ ಪ್ರವಾಸ ಕೈಗೊಂಡಿರುತ್ತಾರೆ. 

23. ಕೋಲಾರ | ಮಾನ್ಯ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು ಕೋಲಾರ 


ಜಿಲ್ಲೆಯಲ್ಲಿ ಒಟ್ಟು 18 ಸಭೆಗಳನ್ನು ನಡೆಸಿರುತ್ತಾರೆ ವಿವರ 
ಕೆಳಕಂಡಂತಿರುತ್ತದೆ. ' 


ಕ್ರ.ಸಂ ಸಾಲು ದಿನಾಂಕ 
- 2018-19 02/03/2019 


ನಾ ಸ 


2 06/05/2019 
3 06/06/2019 
4 30/07/2019 
5 10/08/2019 
6 26/09/2019 
7 25/10/2019 
8 30/11/2019 
9 20/12/2019 
10 2019-20 30/01/2020 
11 27/01/2020 
12 04/04/2020 
13 09/04/2020 
14 28/04/2020 
15 18/05/2020 
16. - 01/06/2020 
17 21/10/2020 
L 18. 2019-20 20/11/2020 
ಮಾನ್ಯ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು ಕೋಲಾರ 
ಜಿಲ್ಲೆಯಲ್ಲಿ ಒಟ್ಟು 08 ಜಿಲ್ಲಾ ಪ್ರವಾಸವನ್ನು 
| ನಡೆಸಿರುತ್ತಾರೆ. 
ಶ್ರ.ಸ೦ ಸಾಲು ' ದಿನಾಂಕ 
| 1 | 10/08/2019 
2 i | 26/09/2019 
3 20/12/2019 
4 27/02/2019 
5 = |_ 18/05/2020 
6 


01/06/2020 
7 21/10/2020 | 
8 20/11/2020 


ಗೆದಗ ಕಳೆದ ಎರಡು ವರ್ಷದಲ್ಲಿ; ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು 
ಇವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಒಟ್ಟು 15 ಸಭೆಗಳು 
ಜರುಗಿರುತ್ತವೆ. ವಿವರ ಇಂತಿದೆ. 

(2019-20 ನೇ ಸಾಲಿನಲ್ಲಿ 25/04/2019, 20/06/2019, 14/10/2019, 
25/11/2019. 

2020-21: 25/02/2020, 04/04/2020, 10/04/2020, 26/04/2020, 
11/05/2020, . 27/05/2020, 10/07/2020, 05/08/2020, 
03/10/2020, 19/11/2020, 11/01/2021) 

1 ದಿನಾಂಕ: 14/10/2019 ರಂದು ಕೊಣ್ಣೂರು ಪ್ರವಾಹ 
ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿರುತ್ತಾರೆ. 

2 ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು ದಿನಾಂಕ: 
11/05/2020 ರಂದು ಮುಂಡರಗಿ ತಾಲೂಕಿನ ಪರಿಶಿಷ್ಟ 
ಜಾತಿ ಮತ್ತು ಪರಿಶಿಷ್ಟ ಪಂಗಡ ವಸತಿ ವಿಲಯ 
ಮುಂಡರಗಿ ಯಲ್ಲಿರುವ ಕ್ಕಾರಂಟೈನ ನಲ್ಲಿರುವವರನ್ನು 
ಪರಿಶೀಲಿಸಿದರು ಮತ್ತು ದಿನಾಂಕ 28/05/2020 ರಂದು 


ಅಲ್ಪಸಂಖ್ಯಾತರ ಬಾಲಕಿಯರ ವಸತಿ ಎನಿಲಯ 
ಮುಂಡರಗಿಯಲ್ಲಿರುವ ಕ್ಕಾರೆಂಟೈನಲ್ಲಿರುವವರನ್ನು 
ಪರಿಶೀಲಿಸಿದರು ಹಾಗೂ ವಸತಿ ನಿಲಯದಲ್ಲಿ ಸುವ್ಯವಸ್ಥೆ, 
ಸ್ವಚ್ಛತೆ, ಒಳ್ಳೆಯ ಆಹಾರ ನೀಡಲು ವಸತಿ ನಿಲಯದ 
ಮೇಲ್ಲಿಚಾರಕರಿಗೆ ಸೂಚಿಸಿದರು. 


4 


'25. 


ಕಲಬುರಗಿ 


ಮಾನ್ಯ ಡಾ: ಜಿ. ರವಿಶಂಕರ್‌ ಕಲಬುರಗಿ ಜಿಲ್ಲಾ ಉಸ್ತುವಾರಿ 
ಕಾರ್ಯದರ್ಶಿಗಳು, ರವರ ಅಧ್ಯಕ್ಷತೆಯಲ್ಲಿ ಜರುಗಿದ ಸಭೆ ವಿವರ 
ಕಸಂ | ವಿಷಯ [ಸಭೆ ದಿನಾಂಕ 
1 ಜಿಲ್ಲೆಯ ಪ್ರಗತಿ ಪರಿಶೀಲನೆ | 27/09/2018 
ಬಗ್ಗೆ 
2 ಜಿಲ್ಲೆಯ ಪ್ರಗತಿ ಪರಿಶೀಲನೆ | 10/01/2019 
ಬಗ್ಗೆ 
3 ಜಿಲ್ಲೆಯ ಪುಗತಿ ಪರಿಶೀಲನೆ | 22/03/2019 
ಬಗ್ಗೆ 

ಮಾನ್ಯ ಶ್ರೀ ಕಪಿಲ್‌ ಮೋಹನ್‌, ಕರಬುರಗಿ ಜಿಲ್ಲಾ ಉಸ್ತುವಾರಿ 
ಕಾರ್ಯದರ್ಶಿಗಳು, ರವರ ಅಧ್ಯಕ್ಷತೆಯಲ್ಲಿ ಜರುಗಿದ ಸಭೆ ವಿವರ 
ಕ್ರಸಂ | ವಿಷಯ ಸಭೆ ದಿನಾಂಕ 

1 | ಜಿಲ್ಲೆಯ ಪ್ರಗತಿ ಪರಿಶೀಲನೆ ಬಗ್ಗೆ | 11/11/2019 
ಜಿಲ್ಪೆಯ ಪ್ರಗತಿ ಪರಿಶೀಲನೆ ಬಗ್ಗೆ | 29/01/2020 
ಕೋವಿಡ್‌-19 18/03/2020 
ಕೋವಿಡ್‌-19 04/04/2020 


ಕೋವಿಡ್‌19 13/04/2020 
6 [ಕೋವಿಡ್‌-19 01/05/2020 


7 | ಜಿಲ್ಲೆಯ ಪ್ರಗತಿ ಪರಿಶೀಲನೆ ಬಗ್ಗೆ | 24/06/2020 
| a , 


ಜಿಲ್ವೆಯ ಪ್ರಗತಿ ಪರಿಶೀಲನೆ ಬಗ್ಗೆ | 08/10/2020 
ಜಿಲ್ಲೆಯ ಪ್ರಗತಿ ಪರಿಶೀಲನೆ ಬಗ್ಗೆ | 09/10/2020 


+ 


| 


26. 


ಬಳ್ಳಾರಿ 


ಕಳೆದ 2 ವರ್ಷದ ಅವಧಿಯಲ್ಲಿ ಇದುವರೆಗೂ ಜಿಲ್ಲಾ ಉಸ್ತುವಾರಿ 
ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ 14 ಜಿಲ್ಲಾ 
ಪ್ರಗತಿ ಪರಿಶೀಲನಾ ಸಭೆಗಳನ್ನು ನಡೆಸಿರುತ್ತಾರೆ ಹಾಗೂ ಬಳ್ಳಾರಿ 
ಜಿಲ್ಲೆಯ ಹೊಸಪೇಟೆ, ಸಂಡೂರು ಹಾಗೂ ಬಳ್ಳಾರಿ 
ತಾಲ್ಲೂಕುಗಳಲ್ಲಿ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು ಪ್ರವಾಸ 
ಸೈಗೊಂಡಿರುತ್ತಾರೆ. , 


21. 


ಬೀದರ್‌ 


“|| ಕ್ರಸಂ ಜಿಲ್ಲಾ ಉಸ್ತುವಾರಿ ಸಭೆ 


ಕಾರ್ಯದರ್ಶಿಗಳ ಹೆಸರು : ನಡೆದಿರುವ 
i] ದಿನಾಂಕ 
ಶ್ರೀ. ಕೆ.ಅತೀಕ್‌, ಭಾ.ಆ.ಸೇ, 24/07/2018 | 
ಶ್ರೀ. ಕೆ.ಅತೀಕ್‌, ಭಾ.ಆ.ಸೇ, 1 12/10/2018 
ಡಾ|| ಇ.ವಿ. ರಮಣರೆಡ್ಡಿ, ಭಾ.ಆ.ಸೇ, | 11/11/2019 
ಶ್ರೀ. ಕೆ.ಅತೀಕ್‌, ಭಾ.ಆ.ಸೇ, 30/03/2020 
ಡಾ|| ಇ.ವಿ. ರಮಣರೆಡ್ಡಿ, ಬಾ.ಆ. ಸ್ನ 29/01/2020 
ಡಾ| "ಇ. ರಮಣರೆಡಿ. ; 26/02/2020 


- 


MH WM 


28. 


"| ಹಾವೇರಿ 


ಜಿಲ್ಲಾ. ಉಸ್ತುವಾರಿ ಕಾರ್ಯದರ್ಶಿಗಳು ಕಳೆದ 2 ವರ್ಷದ 
ಅವಧಿಯಲ್ಲಿ, 13: ಪ್ರಗತಿ ಪರಿಶೀಲನಾ ಸಭೆಗಳನ್ನು ನಡೆಸಿದ್ದಾರೆ 
ಹಾಗೂ .. ಜಿಲ್ಲೆಯ ಎಂಟು ತಾಲ್ಲೂಕುಗಳಲ್ಲಿ ಪುವಾಸ 
ಕೈಗೊಂಡಿದ್ದಾರೆ. 


29. 


ಬೆಳಗಾವಿ 


“| ಜಿಲ್ಲೆಯಲ್ಲಿ ಸಭೆಗಳನ್ನು ಜರುಗಿಸಿರುತ್ತಾರೆ ಹಾಗೂ ಮಾನ್ಯ ಜಿಲ್ಲಾ 


ಮಾನ್ಯ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳವರು ಬೆಳಗಾವಿ 


ಉಸ್ತುವಾರಿ ಕಾರ್ಯದರ್ಶಿಗಳವರು ಜಿಲ್ಲೆಯ ಬೆಳಗಾವಿ, ಹುಕ್ಕೇರಿ, 
ಖಾನಾಪುರ, ಬೈಲಹೊಂಗಲ, ರಾಮದುರ್ಗ, ಗೋಕಾರ, ಕಿತ್ತೂರು, 
ಮೂಡಲಗಿ, ಚಿಕ್ಕೋಡಿ ತಾಲ್ಲೂಕುಗಳ ಹೀಗೆ ಒಟ್ಟು-09 
ತಾಲ್ಲೂಕುಗಳ ಬರಪೀಡಿತ ಪ್ರದೇಶ/ನೆರೆ ಸಂತ್ರಸ್ಠರ ಪ್ರದೇಶಗಳಿಗೆ 
ಪ್ರವಾಸ ಕೈಗೊಂಡಿರುತ್ತಾರೆ. 


30. 


ಕೊಡಗು 


| ವರ್ಷದ ಅವಧಿಯಲ್ಲಿ ಈ ಕೆಳಕಂಡ ದಿನಾಂಕಗಳಂದು ಜಿಲ್ಲಾ 


"| 04/04/2020, 21 104/2020, 20/05/2020, 22/06/2020, 


23/07/2021. 


ಕೊಡಗು ಜಿಲ್ಲಾ ಉಸ್ತುವಾರಿ ಕಾಯಯದರ್ಶಿಗಳು ಕಳೆದ 2' 
ಪ್ರವಾಸ ಕೈಗೊಂಡು ಸಭೆ ನಡೆಸಿರುತ್ತಾರೆ. 

07/02/2019, 22/03/2019, 25/05/2019, 19/12/2019, 
18/03/2019. 


06/08/2020, 11/11/2020. 


13/01/2021, 09/04/2021 06/05/2021, 08/06/2021, 


File No.DPAR/09/ESP/2020-DPARAR_US-WS-DPAR AR SEC 


: 'ಟಿಕಸರ್ಕಾದರ 
ಸಂ.ಸಿಆಸುಇ 09 ಇಸಪ 2020 . ಕರ್ನಾಟಿಕ ಸರ್ಕಾರದ ಸಚಿವಾಲಯ, 
ಬಹುಮಹಡಿಗಳ ಕಟ್ಟಿಡ, 
ಬೆಂಗಳೂರು, ದಿನಾ೦ಕ: 01.07:2020. 
ಅಧಿಸೂಚನೆ 


ವಿಪಯ : ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳ ನೇಮಕಾತಿ ಬಗ್ಗೆ. 
ಉಲ್ಲೇಖ : ಇದೇಸಮ ಸಂಖ್ಯೆಯ ಅಧಿಸೂಚನೆ ದಿನಾ೦ಕ: 30.12.2019, 
' 02.01.2020, 01.04.2020, 04.04.2020, 09.೦4.2020 ಹಾಗೂ 
24.04.2020 


ರಾಜ್ಯದ ಅಭಿವೃದ್ದಿ ಯೋಜನಾ ಕಾರ್ಯಕ್ರಮಗಳ ಪರಿಶೀಲನೆ ಹಾಗೂ ಅಹವಾಲುಗಳ 
ವಿಚಾರಣೆ, ಅನಿರೀಕ್ಷಿತ ತಪಾಸಣೆ ಹಾಗೂ ಯಾವುದೇ ಜಾರಿ ಕುರಿತು ಪರಿಶೀಲನೆ ಮಾಡಿ ಸರ್ಕಾರಕ್ಕೆ 
ವರದಿ ಮಾಡಲು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು/ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ 
ಕಾರ್ಯದರ್ಶಿಗಳ ಮಟ್ಟದ ಅಧಿಕಾರಿಗಳನ್ನು ಉಲ್ಲೇಖಿತ ಅಧಿಸೂಚನೆ ದಿನಾಂಕ 30.12.2019, 
02.01.2020, 01.04.2020, 04.04.2020, 09.04.2020 ಹಾಗೂ 24.04.2020 ರಲ್ಲಿ ವಿವಿಧ ಜಿಲ್ಲೆಗಳಿಗೆ 
ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳನ್ನಾಗಿ ನೇಮಕ ಮಾಡಲಾಗಿತ್ತು. ಮುಂದುವರೆದು ಈ 
ಕೆಳಕಂಡಂತೆ ನಮೂದಿಸಿರುವ ಅಧಿಕಾರಿಯನ್ನು ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಯನ್ನಾಗಿ 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಿಆದೇಶಿಸಿದೆ. 


ಅಧಿಕಾರಿಗಳ ಹೆಸರು ಮತ್ತು ಪದನಾಮ . ಹಂಚಿಕೆಯಾದ ಜಿಲ್ಲೆ 
ಶ್ರೀ/ಶ್ರೀಮತಿ N 
ಶ್ರೀ ಮಂಜುನಾಥ ಪ್ರಸಾದ್‌ .ಎನ್‌, ಭಾ.ಆ.ಸೇ ಚಿತ್ರದುರ್ಗ 
ಸರ್ಕಾರ ಪ್ರಧಾನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ, 
ಬಹುಮಹಡಿಗಳ ಕಟ್ಟಿಡ. ; 
ಶ್ರೀಮತಿ ರಶ್ಮಿ ವಿ. ಮಹೇಶ್‌, ಭಾ.ಆ. ಸ ಕೊಪ್ನಳ 
ಸರ್ಕಾರದ ಕಾರ್ಯದರ್ಶಿ, 
ಸಾರ್ವಜನಿಕ ಉದ್ದಿಮೆಗಳ ಇಲಾಖೆ, . ' 
ಬಹುಮಹಡಿಗಳ ಕಟ್ಟಡ. | 
ಡಾ: ವಿಶಾಲ್‌ :ಆರ್‌, ಭಾ.ಆ.ಸೇ 4 ರಾಯಚೂರು ; 
ಆಯುಕ್ತರು, ; 
ಗ್ರಾಮೀಣ ಕುಡಿಯುವನೀರು ಮತ್ತು. ನೈರ್ಮಲ್ಯೀಕರಣ 
ಘಟಕ, ಕಾವೇರಿ ಭವನ, 
ಬೆಂಗಳೂರು. 
ಶ್ರೀ ರಿಚರ್ಡ್‌ ವಸ್ನಂನ್‌ ಸೋಜಾ. ಭಾಸ ig ವೇದರ್‌ 
ವ್ಯವಸ್ಥಾಪಕ ನಿರ್ದೇಶಕರು, 
ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮ ನಿಯಮಿತ, 
ಹೆಬ್ಬಾಳ, ಬೆಂಗಳೂರು. 
ಕರ್ನಾಟಿಕ ರಾಜ್ಯಪಾಲರ ಆಜ್ಞಾನುಸಾರ 
Me: ಅವರ ಹೆಸರಿನಲ್ಲಿ, 
W ನ 04 ls 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, 
(ಆಡಳಿತ ಸುಧಾರಣೆ - ಕಾರ್ಯಾಧ್ಯಯನ). 
ಇವರಿಗೆ: 


1. ಶ್ರೀಮಂಜುನಾಥ ಪ್ರಸಾದ್‌, ಭಾ.ಆ.ಸೇ,ಸರ್ಕಾರ ಪ್ರಧಾನ ಕಾರ್ಯದರ್ಶಿ, ಕಂದಾಯ ಇಲಾಖೆ, 
ಬಹುಮಹಡಿಗಳ ಕಟ್ಟಡ. 


-2- 


2. ಶ್ರೀಮತಿ ರಶ್ಮಿ. ವಿ. ಮಹೇಶ್‌, ಭಾ.ಆ.ಸೇಸರ್ಕಾರದ ಕಾರ್ಯದರ್ಶಿ, ಸಾರ್ವಜನಿಕ ಉದ್ದಿಮೆಗಳ 
ಇಲಾಖೆ, ಬಹುಮಹಡಿಗಳ ಕಟ್ಟಡ. 
3. ಡಾ: ವಿಶಾಲ್‌ .ಆರ್‌, ಭಾ.ಆ.ಸೇ, ಆಯುಕ್ತರು, ಗ್ರಾಮೀಣ ಕುಡಿಯುವ ನೀರು ಮತ್ತು 
ವೈರ್ಮಲೀಕರಣ ಘಟಕ, ಕಾವೇರಿ ಭವನ; ಬೆಂಗಳೂರು. 
4. ಶ್ರೀರಿಚರ್ಡ್‌ ವಿನ್ನೆಂಟ್‌ ಡಿಸೋಜಾ, ಭಾ.ಆ.ಸೇ, “ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ 
 ರಾಜ್ಯಲಉಗ್ರಾಣ ನಿಗಮ ನಿಯಮಿತ, ಹೆಬ್ನಾಳ, ಬೆಂಗಳೂರು. 


ಪ್ರತಿಯನ್ನುಮಾಹಿತಿಗಾಗಿ: 


1: ಮಾನ್ಯ ಮುಖ್ಯಮಂತಿಯವರ ಅಪರ ಮುಖ್ಯ ಕಾರ್ಯದರ್ಶಿಯವರ ಆಪ್ತ 
ಕಾರ್ಯದರ್ಶಿ; ವಿಧಾನಸೌಧ, ಬೆಂಗಳೂರು. | 

2. ಚಿತ್ರದುರ್ಗ, ಕೊಪ್ಪಳ, ರಾಯಚೂರು ಹಾಗೂ' ಬೀದರ್‌ ಜಿಲ್ಲೆಯ ಉಸ್ತುವಾರಿ 
ಸಚಿವರುಗಳು ಆಪ್ತ ಕಾರ್ಯದರ್ಶಿಗಳು. 

3. ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರ ಆಪ್ತ ಕಾರ್ಯದರ್ಶಿ, ವಿಧಾನಸೌಧ, 
ಬೆಂಗಳೂರು. 

4: ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಹಾಗೂ ಅಭಿವೃದಿ ಆಯುಕ್ತರ, ಆಪ್ತ 
ಕಾರ್ಯದರ್ಶಿಗಳು ವಿಧಾನಸೌಧ. 

5, ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳ ಆಪ್ತ: Ra ವಿಧಾನಸೌದ. 

6. ಸರ್ಕಾರದ ಉಪ ಕಾರ್ಯದರ್ಶಿ, ಸಚಿವ ಸಂಪುಟ, ವಿಧಾನಸೌಧ, ಬೆಂಗಳೂರು. 

7. ಸರ್ಕಾರದ ಕಾರ್ಯದರ್ಶಿ, ಸಿಆಸುಇಲಾಖೆ (ಆಸು) ರವರ ಆಪ್ತ ಕಾರ್ಯದರ್ಶಿ. 


-3- 


ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು/ಪ್ರಧಾನಕಾರ್ಯದರ್ಶಿಗಳು/ 
ಕಾರ್ಯದರ್ಶಿಗಳು ಹಾಗೂ ಕಾರ್ಯದರ್ಶಿಗಳ ಮಟ್ಟದ ಇಲಾಖಾ ಮುಖ್ಯಸ್ನರುಗಳು 
ಇವರುಗಳಿಗೆ ಉಸ್ತುವಾರಿ ವಹಿಸಿರುವ ಜಿಲಾವಾರು ವಿವರಗಳು 


ಅಧಿಸೂಚನೆ ಸಂಖ್ಯೆ:ಸಿಆಸುಇ 02 ಇಸಪ 2019, ದಿನಾ೦ಕ 30.12.2019, 02.01.2020, 
01.04.2020, 04.04.2020, 09.04.2020 ಮತ್ತು 24.04.2020 
ಅಧಿಕಾರಿಗಳ ಹೆಸರು ಉಸ್ತುವಾರಿ ಜಲ್ಲೆಯ 
ಶ್ರೀ/ಶ್ರೀಮತಿ ಹೆಸರು 


ಕ್ರಮ 
ಸಂಖೆ, 


Z 
೩ 
ಕ 


1. [ತುಪಾರ್‌ಗಿರಿನಾಥ್‌ ಬೆಂಗಳೂರುನಗರ 
ಪಿ. ಹೇಮಲತ ಬೆಂಗಳೂರು ಗ್ರಾಮಾಂತರ 
4 | ಮಂಜುನಾಥಪ್ರಸಾದ್‌.ಎನ್‌. [ಚಿತ್ರದುರ್ಗ | 
|S: |ಉಮಾಮಹಾದೇವನ್‌ [ಕೋಲಾರ | 
16 [ಎಲ್‌ಕೆಅತೀಕ T[ಜಳಗಾವಿ 
8 [ಪಿಮಣ್ಣಿಣ್ಣನ  ™[Bವಮೊಗ್ಗ | 
| [ಉಮಾಶಂಕರ್‌ ದಾವಣಗೆರೆ | 
|10. [ಎನ್‌ ಜಯರಾಮ [ಮ್ಯಸೂರು 
1. [ಡಾ:ಕೆವಿತ್ರಿಲೋಕ್‌ಚಂದ್ರ [ಮಂಡ್ಯ | 
15. [ಡಾ:ಶಾಲಿನಿರಜನೀಶ್‌ *[ಕ್ರಮಗಳೂರು 
16. [ಮಹೇಶ್ವರ್‌ ರಾವ [ಉಡುವ |] 
19. [ಗೌರವಗುಪು ಧಾರವಾಡ | 
ಪಿ. ಮೋಹನ್‌ ರಾಜ್‌ 
. [ಶಿವಯೋಗಿ ಸಿ. ಕಳಸದ್‌ 


| 
ಲಿ 


ಯಾದಗಿರಿ 
ರಾಯಚೂರು 


Sibu 
AFA 
ltl |S 

9 

MA 
NY 
ಇಡ 


ಸ್‌ ಬಳ್ಳ್ಕಾರಿ 
ಬೀದರ್‌ 
ಹಾವೇರಿ 


(ಎನ್‌. ಎಸ್‌.ಗನೆಯಿತ್ರಿದೇವಿ) o1lo12e20 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, 
(ಆಡಳಿತ ಸುಧಾರಣೆ - ಕಾರ್ಯಾಧ್ಯಯನ). 


0೪ 
ಇಂ 
44 
ule 
ಷಿ 
014 
4 
£ 
$ 


ಮನೋಜ್‌ 
ಸಂ. ಸಿಆಸುಇ 09 ಇಸಪ 2020. 


